ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೨ 


ಬೆಂಗಳೂರು, 


ಬೆಂಗಳೂರು, ಗುರುವಾರ , ಏಪ್ರಿಲ್ ೨೦, ೨೦೧೭ ( ಚೈತ್ರ ೩೦, ಶಕ ವರ್ಷ ೧೯೩೯ ) 
Bengaluru , Thursday , April 20 , 2017 (Chaithra 30 , Shaka Varsha 1939 ) 


ಸಂಚಿಕೆ ೧೬ 
Issue 16 


Volume 152 | 


ಭಾಗ ೬ 
ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ , ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 

ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು 
ನಗರ ಮತ್ತು ಗ್ರಾಮಾಂತರ ಯೋಜನೆ ಹಾಗೂ ಸದಸ್ಯ -ಕಾರ್ಯದರ್ಶಿ, ಕನಕಪುರ ಯೋಜನಾ ಪ್ರಾಧಿಕಾರ, ಕನಕಪುರ. 

ಸಾರ್ವಜನಿಕ ಪ್ರಕಟಣೆ 
ಸಂಖ್ಯೆ: ಕಯೋಪ್ರಾ/ ಪ. ಮ . ಯೋ / 2016 - 17 / 1161, ದಿನಾಂಕ : 28 .03.2017 
ವಿಷಯ : ಕನಕಪುರ ಸ್ಥಳೀಯ ಯೋಜನಾ ಪ್ರದೇಶಕ್ಕೆ ಹೊಸದಾಗಿ ಸೇರ್ಪಡೆಗೊಳಿಸಿರುವ ಕನಕಪುರ ತಾಲ್ಲೂಕಿನ 159 ಗ್ರಾಮಗಳು 

ಹಾಗೂ ಸಾತನೂರು ಉಪನಗರ ಪ್ರದೇಶದ ವ್ಯಾಪ್ತಿಗೆ ಅನ್ವಯಿಸುವಂತೆ ಕರ್ನಾಟಕ ನಗರ ಮತ್ತು ಗ್ರಾಮಾಂತರ 
ಯೋಜನಾ ಅಧಿನಿಯಮ 1961ರ ಕಲಂ 10 ರಡಿಯಲ್ಲಿ ಕನಕಪುರ ಸ್ಥಳೀಯ ಯೋಜನಾ ಪ್ರದೇಶಕ್ಕೆ ಮಹಾಯೋಜನೆ 

ಪರಿಷ್ಕರಣೆ ಕಾರ್ಯ ಕೈಗೊಳ್ಳುವ ಇಚ್ಛೆಯನ್ನು ಘೋಷಿಸುತ್ತಿರುವ ಬಗ್ಗೆ. 
ಸಂಖ್ಯೆ : ನಅಇ/159 ಬಿಎಂಆರ್ 2015 ದಿನಾಂಕ : 21.12 .2015 ರಲ್ಲಿ ಕನಕಪುರ ಸ್ಥಳೀಯ ಯೋಜನಾ ಪ್ರದೇಶಕ್ಕೆ ಕನಕಪುರ ತಾಲ್ಲೂಕಿನ ಹಾಲಿ 
ಇರುವ 73 ಗ್ರಾಮಗಳು ಮತ್ತು ಬೆಂಗಳೂರು ದಕ್ಷಿಣ ತಾಲ್ಲೂಕು, ಉತ್ತರಹಳ್ಳಿ ಹೋಬಳಿಯ 14 ಗ್ರಾಮಗಳ ಜೊತೆಗೆ ಕನಕಪುರ ತಾಲ್ಲೂಕಿನ 180 
ಗ್ರಾಮಗಳನ್ನು ಹೊಸದಾಗಿ ಸೇರಿಸಿ ಒಟ್ಟು 267 ಗ್ರಾಮಗಳನ್ನು ಕನಕಪುರ ಸ್ಥಳೀಯ ಯೋಜನಾ ಪ್ರದೇಶವೆಂದು ದಿನಾಂಕ : 21 .12 .2015 ರಿಂದಲೇ ಜಾರಿಗೆ 
ಬರುವಂತೆ ಘೋಷಿಸಲಾಗಿದೆ. 

ಸರ್ಕಾರದ ಅಧಿಸೂಚನೆ ಸಂಖ್ಯೆ: ನಅಇ/36/ ಬಿಎಂಆರ್ /2016 ದಿನಾಂಕ : 24.06. 2016 ರಲ್ಲಿ ಕನಕಪುರ ತಾಲ್ಲೂಕಿನ ಪ್ರಾಧಿಕಾರದ ವ್ಯಾಪ್ತಿಗೆ 
ಸೇರಿದ 32 ಗ್ರಾಮಗಳನ್ನು ಒಳಗೊಂಡಂತೆ “ಉಪನಗರ ವರ್ತುಲ ರಸ್ತೆ ( STRR) ಸ್ಥಳೀಯ ಯೋಜನಾ ಪ್ರದೇಶ” ವೆಂದು ಘೋಷಿಸಲಾಗಿದೆ. 

ಕನಕಪುರ ಸ್ಥಳೀಯ ಯೋಜನಾ ಪ್ರದೇಶದ ವ್ಯಾಪ್ತಿಯಲ್ಲಿ ಹಿಂದೆ ಇದ್ದ 87 ಗ್ರಾಮಗಳ ಜೊತೆಗೆ 180 ಗ್ರಾಮಗಳು ಸೇರ್ಪಡೆಯಾಗಿದ್ದು, ಒಟ್ಟು 
267 ಗ್ರಾಮಗಳ ಪೈಕಿ 32 ಗ್ರಾಮಗಳು ( 11 ಹಳೆಯ ಗ್ರಾಮಗಳು, 21 ಹೊಸದಾಗಿ ಸೇರ್ಪಡೆಯಾದ ಗ್ರಾಮಗಳು ) “ಉಪನಗರ ವರ್ತುಲ ರಸ್ತೆ (STRR) 
ಸ್ಥಳೀಯ ಯೋಜನಾ ಪ್ರದೇಶ” ಕ್ಕೆ ಸೇರ್ಪಡೆಗೊಂಡಿರುತ್ತವೆ. ಹೊಸದಾಗಿ ಸೇರ್ಪಡೆಗೊಂಡ 180 ಗ್ರಾಮಗಳ ಪೈಕಿ “ಉಪನಗರ ವರ್ತುಲ ರಸ್ತೆ ( STRR ) 
ಸ್ಥಳೀಯ ಯೋಜನಾ ಪ್ರದೇಶ” ಕ್ಕೆ ಸೇರ್ಪಡೆಯಾಗಿರುವ 21 ಗ್ರಾಮಗಳನ್ನು ಹೊರತುಪಡಿಸಿ, ಉಳಿದ 159 ಗ್ರಾಮಗಳಿಗೆ ಮಹಾಯೋಜನೆ ಪರಿಷ್ಕರಣೆ ಮಾಡಿ 
ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 1961 ಕಲಂ 13 - ಬಿ ರಡಿಯಲ್ಲಿ ಸರ್ಕಾರದ ಅನುಮೋದನೆ ಪಡೆಯಬೇಕಾಗಿರುತ್ತದೆ. 

ಹಾಗಾಗಿ ಕನಕಪುರ ಸ್ಥಳೀಯ ಯೋಜನಾ ಪ್ರದೇಶಕ್ಕೆ ಹೊಸದಾಗಿ ಸೇರ್ಪಡೆಗೊಳಿಸಿರುವ ಕನಕಪುರ ತಾಲ್ಲೂಕಿನ 159 ಗ್ರಾಮಗಳ ಮತ್ತು 
ಸಾತನೂರು ಉಪನಗರ ಪ್ರದೇಶದ ವ್ಯಾಪ್ತಿಗೆ ಅನ್ವಯಿಸುವಂತೆ ಭೂ ಉಪಯೋಗ ಮತ್ತು ರಸ್ತೆ ಪರಿಚಲನೆಗಳನ್ನೊಳಗೊಂಡಂತೆ ಮಹಾಯೋಜನೆ 
ಪರಿಷ್ಕರಣೆಯ ಇಚ್ಛೆಯನ್ನು ಈ ಪ್ರಾಧಿಕಾರವು ಹೊಂದಿರುತ್ತದೆ. ಸದರಿ ಮಹಾಯೋಜನೆ ಪರಿಷ್ಕರಣೆಯ ಇಚ್ಛೆಯನ್ನು ದಿನಪತ್ರಿಕೆಗಳಲ್ಲಿ ಪ್ರಕಟಣೆ ಹೊರಡಿಸಿ, 
60 ದಿನಗಳ ಕಾಲಾವಕಾಶವನ್ನು ನೀಡಿ ಸಾರ್ವಜನಿಕರಿಂದ ಸಲಹೆಗಳನ್ನು ಆಹ್ವಾನಿಸಬೇಕಾಗಿರುತ್ತದೆ. ಆದ್ದರಿಂದ, ಸಾರ್ವಜನಿಕರು ತಮ್ಮ ಸಲಹೆಗಳನ್ನು 
ಕನಕಪುರ ಯೋಜನಾ ಪ್ರಾಧಿಕಾರದ ಕಛೇರಿಗೆ ಖುದ್ದಾಗಿ ಅಥವಾ ನೋಂದಾಯಿತ ಅಂಚೆ ಮೂಲಕ ಈ ಪ್ರಕಟಣೆಯ ದಿನಾಂಕದಿಂದ 60 ದಿನಗಳೊಳಗಾಗಿ 
ಸಲ್ಲಿಸಲು ಕೋರಲಾಗಿದೆ. ಸದರಿ ಅವಧಿ ಮುಗಿದ ನಂತರ ಬಂದ ಸಲಹೆಗಳನ್ನು ಪರಿಗಣಿಸಲಾಗುವುದಿಲ್ಲ. 

ಜಂಟಿ ನಿರ್ದೇಶಕರು 
PD. 20 

ನಗರ ಮತ್ತು ಗ್ರಾಮಾಂತರ ಯೋಜನೆ ಹಾಗೂ ಸದಸ್ಯ ಕಾರ್ಯದರ್ಶಿ 
SC - 5 

ಕನಕಪುರ ಯೋಜನಾ ಪ್ರಾಧಿಕಾರ, ಕನಕಪುರ. 


( ೧೧೩ ) 


RC /CR / 18 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೦, ೨೦೧೭ 

ಭಾಗ ೬ 
ಕರ್ನಾಟಕ ಪೌರಸಭೆಗಳ ಅಧಿನಿಯಮ 1964ರ ಪ್ರಕರಣ ಸಂಖ್ಯೆ:97ರ ಅನುಸಾರ ಸಾರ್ವಜನಿಕ 

ಪ್ರಕಟಣೆ (ಕರಡು) 
ಸಂ . ಪು.ಸ/ ಬಿಡದಿ / ಕಂ . ಶಾ / ಎಸ್ .ಎ.ಎಸ್ / ಸಿ.ಆರ್ - 11 /2015 - 16, ದಿನಾಂಕ: 15 / 12 / 2016 ಸ್ವಯಂ ಘೋಷಿತ ಆಸ್ತಿ ತೆರಿಗೆ 

ಪದ್ಧತಿ ಜಾರಿಗೊಳಿಸುವ ಬಗ್ಗೆ. 
ಬಿಡದಿ ಪುರಸಭೆಯ ವ್ಯಾಪ್ತಿಯಲ್ಲಿರುವ ಮನೆ, ನಿವೇಶನ, ಕೈಗಾರಿಕಾ, ವಾಣಿಜ್ಯ ಕಟ್ಟಡಗಳ ಮಾಲೀಕರು ಅನುಭವದಾರರು ಮತ್ತು ತೆರಿಗೆದಾರರುಗಳಿಗೆ ಈ 

ಮೂಲಕ ತಿಳಿಯಪಡಿಸುವುದೇನೆಂದರೆ, 
1) ಈ ಹಿಂದೆ ಕರ್ನಾಟಕ ಪೌರಸಭೆಗಳ ಅಧಿನಿಯಮ1964ರಲ್ಲಿ ಇದ್ದಂತಹ ಅವಕಾಶದಂತೆ ಖಾಲಿ ನಿವೇಶನ ಮತ್ತು ವಿವಿಧ ಬಳಕೆಯ 
ಕಟ್ಟಡಗಳಿಗೆ ವಾರ್ಷಿಕ ಬಾಡಿಗೆ ಮೌಲ್ಯವನ್ನು ಆಧರಿಸಿ ಆಸ್ತಿ ತೆರಿಗೆ ನಿರ್ಧರಿಸುವ ಪದ್ಧತಿಯು ದಿ:31.03.2002ರ ಅಂತ್ಯದವರೆಗೂ ಜಾರಿಯಲ್ಲಿತ್ತು. ಆಸ್ತಿ 
ಮಾಲೀಕರಿಗಳಿಗೆ ಉಂಟಾಗುತ್ತಿದ್ದ ಅನೇಕ ರೀತಿಯ ಕಿರುಕುಳ ತಪ್ಪಿಸುವ ಸಲುವಾಗಿ ಈ ಕಾರ್ಯ ವಿಧಾನವನ್ನು ಸರಳಗೊಳಿಸಿ, ಸ್ವಯಂ ಘೋಷಿತ ಆಸ್ತಿ 
ತೆರಿಗೆ ಪದ್ಧತಿಯನ್ನು ಕರ್ನಾಟಕ ರಾಜ್ಯ ಸರ್ಕಾರವು ಅಧಿಸೂಚನೆ ಸಂಖ್ಯೆ: ವ್ಯಶಾಇ 49 ಶಾಸನ 2000, ದಿನಾಂಕ: 05 .09.2001ರ ಮೂಲಕ ಕರ್ನಾಟಕ 
ಪೌರಸಭೆಗಳ ಅಧಿನಿಯಮ 1964ರಲ್ಲಿ ತಿದ್ದುಪಡಿ ಮಾಡಿ ಜಾರಿಗೆ ತಂದಿರುತ್ತದೆ. ತರುವಾಯ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಯುಡಿಡಿ 26 ಟಿಸಿಟಿ 
2000( ಪಿII ) ದಿನಾಂಕ: 12.11. 2001ರ ಮೂಲಕ ಕರ್ನಾಟಕ ರಾಜ್ಯ ಪತ್ರಿಕೆಯಲ್ಲಿ ಪ್ರಕಟವಾದ ದಿನಾಂಕ: 19 . 11.2001 ರಿಂದ ಈ ಯೋಜನೆಯು ಜಾರಿಗೆ 
ಬಂದಿರುವುದಾಗಿಯೂ , ಈ ಅಧಿಸೂಚನೆ ಮೂಲಕ ತಿಳಿಸಲಾಗಿದ್ದು ಮತ್ತು ಆರ್ಥಿಕ ವರ್ಷ ಪ್ರಾರಂಭದಿಂದ ಅಂದರೆ ದಿ : 01.04 .2002 ರಿಂದ ಆಸ್ತಿ ತೆರಿಗೆ 
ಪಾವತಿಗೆ ಅನ್ವಯಿಸುತ್ತದೆ. 

2) ದಿನಾಂಕ: 03.12 .2016ರಂದು ಪುರಸಭಾ ಅಧ್ಯಕ್ಷರಾದ ಶ್ರೀಮತಿ ವೆಂಕಟೇಶಮ್ಮ ರವರ ಅಧ್ಯಕ್ಷತೆಯಲ್ಲಿ ನಡೆದ ಸಾಮಾನ್ಯ ಸಭೆಯ ವಿಷಯ 
ಸಂಖ್ಯೆ: 04ರಲ್ಲಿ ಹಾಲಿ ಇರುವ ಆಸ್ತಿ ತೆರಿಗೆ ದರವನ್ನು ಸರ್ಕಾರದ ಸುತ್ತೋಲೆ ಸಂಖ್ಯೆ: MRC/CR/188/2010 -11, ದಿನಾಂಕ: 21.02 .2014 ಮತ್ತು ಸುತ್ತೋಲೆ 
ಸಂಖ್ಯೆ : 17054/DMA/44 /PTIS / 16-17 ದಿನಾಂಕ: 01.10 .2016 ರನ್ವಯ ಪರಿಷ್ಕರಿಸಿ ಸರ್ವಾನುಮತದಿಂದ ಈ ಕೆಳಕಂಡ ಆಸ್ತಿ ದರವನ್ನು ಪರಿಷ್ಕರಿಸಲು 
ತೀರ್ಮಾನಿಸಿರುತ್ತಾರೆ . 

3) ದಿನಾಂಕ:15.02 .2017ರಂದು ಪುರಸಭಾ ಅಧ್ಯಕ್ಷರಾದ ಶ್ರೀಮತಿ ವೆಂಕಟೇಶಮ್ಮ ರವರ ಅಧ್ಯಕ್ಷತೆಯಲ್ಲಿ ನಡೆದ ಸಾಮಾನ್ಯ ಸಭೆಯ ವಿಷಯ 
ಸಂಖ್ಯೆ : 49ರಲ್ಲಿ ಹಾಲಿ ಇರುವ ಆಸ್ತಿ ತೆರಿಗೆ ದರವನ್ನು ಸರ್ಕಾರದ ಸುತ್ತೋಲೆಸಂಖ್ಯೆ: MRC /CR/188/2010-11, ದಿನಾಂಕ:21.02.2014 ಮತ್ತು ಸುತ್ತೋಲೆ 
ಸಂಖ್ಯೆ : 17054 /DMA/44/ PTIS/ 16-17 ದಿನಾಂಕ: 01.10.2016 ರನ್ವಯ ಸಾರ್ವಜನಿಕರಿಂದ ಆಕ್ಷೇಪಣೆ ಕೋರಿ 30 ದಿನಗಳ ಕಾಲಾವಕಾಶ ನೀಡಲಾಗಿದ್ದು 
ಯಾವುದೇ ಆಕ್ಷೇಪಣೆಗಳು ಬಾರದ ಕಾರಣ ಕರ್ನಾಟಕ ರಾಜ್ಯ ಪತ್ರಿಕೆಯಲ್ಲಿ ಅಂತಿಮ ಪ್ರಕಟಣೆಯನ್ನು ಹೊರಡಿಸುವಂತೆ ಅನುಮೋದನೆಯನ್ನು ನೀಡಿ 
ಸಭೆಯು ಸರ್ವಾನುಮತದಿಂದ ತೀರ್ಮಾನಿಸಲಾಗಿರುತ್ತದೆ. 

ಖಾಲಿ ನಿವೇಶನಗಳಿಗೆ 

(2005 - 06ನೇ ಸಾಲಿನ ಆಸ್ತಿ ಮೌಲ್ಯದ ಮಾರುಕಟ್ಟೆ ದರದ ಮೇಲೆ) 
1. 1000 ಚದುರ ಮೀಟರ್‌ಗೆ ಹೆಚ್ಚು ಇಲ್ಲದ ಖಾಲಿ ನಿವೇಶನಕ್ಕೆ ಶೇಕಡ 0.1 ರಂತೆ ( ಪ್ರತಿ ಸಾವಿರಕ್ಕೆ ರೂ .1.00ರಂತೆ) 
2. 1000 ಚದುರ ಮೀಟರ್‌ನಿಂದ 4000 ಚದುರ ಮೀಟರ್ ಗಿಂತ ಹೆಚ್ಚಿಲ್ಲದ ಖಾಲಿ ನಿವೇಶನಕ್ಕೆ ಶೇಕಡ 0.25 ರಂತೆ ( ಪ್ರತಿ ಲಕ್ಷಕ್ಕೆ ರೂ . 25 .00ರಂತೆ) 
3, 4000 ಚದುರ ಮೀಟರ್‌ಗಿಂತ ಹೆಚ್ಚಿನ ಆವರಣಗಳ ನಿವೇಶನಕ್ಕೆ ಶೇಕಡ 0.2 ರಂತೆ( ಪ್ರತಿ ಲಕ್ಷಕ್ಕೆ ರೂ .20. ರೂ ರಂತೆ) 

ವಿವಿಧ ಬಗೆಯ ಕಟ್ಟಡಗಳಿಗೆ 

(2005 - 06ನೇ ಸಾಲಿನ ಆಸ್ತಿ ಮೌಲ್ಯದ ಮಾರುಕಟ್ಟೆ ದರದ ಮೇಲೆ) 
1. ವಸತಿ ಕಟ್ಟಡಗಳು : ಶೇಕಡ 0.6ರಂತೆ ( ಪ್ರತಿ ಸಾವಿರಕ್ಕೆ ರೂ6.00 ರಂತೆ) . 
2. ವಾಣಿಜ್ಯ ಕಟ್ಟಡಗಳು : ಶೇಕಡ 0.9ರಂತೆ ( ಪ್ರತಿ ಸಾವಿರಕ್ಕೆ ರೂ9.00 ರಂತೆ) 
3. ಕೈಗಾರಿಕಾ ಕಟ್ಟಡಗಳು : ಶೇಕಡ 0.7ರಂತೆ ( ಪ್ರತಿ ಸಾವಿರಕ್ಕೆ ರೂ7.00 ರಂತೆ) 

ಈ ಮೇಲ್ಕಂಡ ಆಸ್ತಿ ತೆರಿಗೆ ಜೊತೆಗೆ 2005 - 06ನೇ ಸಾಲಿನ ಆಸ್ತಿ ತೆರಿಗೆ ದರದ ಜೊತೆಗೆ ಈ ಕೆಳಕಂಡಂತೆ 
1. ನಿವೇಶನಕ್ಕೆ ಶೇಕಡ 100 ರಷ್ಟು. 
2. ವಸತಿ ಕಟ್ಟಡಗಳಿಗೆ ಶೇಕಡ 80ರಷ್ಟು, 
3. ವಾಣಿಜ್ಯ ಕಟ್ಟಡಗಳಿಗೆ ಶೇಕಡ 80ರಷ್ಟು 
4 . ಕೈಗಾರಿಕೆ ಕಟ್ಟಡ ಶೇಕಡ 85ರಷ್ಟು ಸೇರಿಸಿ ಪಾವತಿಸತಕ್ಕದ್ದು. 

4) ತೆರಿಗೆ ನಿರ್ಧರಿಸಿದ ಬಳಿಕ ಆಗುವ ತೆರಿಗೆಯ ಒಟ್ಟು ಮೊತ್ತಕ್ಕೆ ಶೇಕಡ 26ರಷ್ಟು ಉಪಕರಗಳನ್ನು ಈ ಕೆಳಕಂಡಂತೆ ಪಾವತಿಸಬೇಕಾಗುತ್ತದೆ. 
1. ಆರೋಗ್ಯ ಉಪಕರ ಶೇಕಡ 15ರಷ್ಟು ( ಆರೋಗ್ಯಕರ ಅಧಿನಿಯಮ 1962ರ ಪ್ರಕರಣ ಸಂಖ್ಯೆ:03) 
2. ಗ್ರಂಥಾಲಯ ಉಪಕರ ಶೇಕಡ 6ರಷ್ಟು (ಗ್ರಂಥಾಲಯಕರ ಅಧಿನಿಯಮ 1965ರ ಪ್ರಕರಣ ಸಂಖ್ಯೆ :30(1) 
3. ಭಿಕ್ಷುಕರ ಉಪಕರ ಶೇಕಡ 3ರಷ್ಟು ( ಭಿಕ್ಷುಕರ ಅಧಿನಿಯಮ 1975ರ ಪ್ರಕರಣ ಸಂಖ್ಯೆ:.31 ) 


ಭಾಗ ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೦ , ೨೦೧೭ 


೧೧೫ 


4 . ನಗರ ಸಾರಿಗೆ ಉಪಕರ ಶೇಕಡ 2ರಷ್ಟು (ಕರ್ನಾಟಕ ಪೌರಸಭೆಗಳ ಅಧಿನಿಯಮ 1964ರ ಪ್ರಕರಣ ಸಂಖ್ಯೆ :94ಎ ರಂತೆ ) 


1000 


ಕೊನೆಯದಾಗಿ ಸರ್ಕಾರವು ತನ್ನ ಆದೇಶ ಸಂಖ್ಯೆ: ನಅಇ 23 ಟಿ . ಸಿ. ಟಿ 2004 ದಿನಾಂಕ:06.01.2005ರ ಮೂಲಕ ಘನತ್ಯಾಜ್ಯ ನಿರ್ವಹಣೆ ಮಾಸಿಕ 
ಶುಲ್ಕವನ್ನು ಕೆಳಕಂಡ ವಿಸ್ತೀರ್ಣಗಳಿಗೆ ಅನುಸಾರವಾಗಿ ವಿವಿಧ ಬಳಕೆಯ ಕಟ್ಟಡಗಳಿಗೆ ವಿಧಿಸಿ ವಸೂಲಿ ಮಾಡುವಂತೆ ಆದೇಶವಿರುತ್ತದೆ. ಇದರಂತೆ ಬಿಡದಿ 
ಪುರಸಭೆಯ ವ್ಯಾಪ್ತಿಯಲ್ಲಿರುವ ಕಟ್ಟಡ ಮಾಲೀಕರು ಆಸ್ತಿ ತೆರಿಗೆಯ ಪಾವತಿ ಜೊತೆಯಲ್ಲಿಯೆ ತೆರಿಗೆ ಪಾವತಿ ಮಾಡುವ ವರ್ಷದಿಂದ ದೂರ 12 
ತಿಂಗಳುಗಳಿಗೆ ಆಗುವ ಈ ಶುಲ್ಕವನ್ನು ಸಹ ಪಾವತಿ ಮಾಡುವುದು. 
ವಾಸದ ಕಟ್ಟಡಗಳಿಗೆ : 1000 ಚ.ಅ.ಗಿಂತ ಕಡಿಮೆಯಿರುವ ಆವರಣಕ್ಕೆ 

ಪ್ರತಿ ಒಂದು ವರ್ಷಕ್ಕೆ = ರೂ . 120.00 
: 1000 ಚ.ಅ. ಗಿಂತ ಮೇಲ್ಪಟ್ಟ ಆವರಣಕ್ಕೆ, 

- ಪ್ರತಿ ಒಂದು ವರ್ಷಕ್ಕೆ = ರೂ . 180.00 
ವಾಣಿಜ್ಯ ಕಟ್ಟಡಗಳಿಗೆ : 1000 ಚ. ಅ.ಗಿಂತ ಕಡಿಮೆಯಿರುವ ಆವರಣಕ್ಕೆ 

- ಪ್ರತಿ ಒಂದು ವರ್ಷಕ್ಕೆ = ರೂ . 240.00 
: 1000 ಚ. ಅ.ಗಿಂತ ಮೇಲ್ಪಟ್ಟ ಆವರಣಕ್ಕೆ, 

ಪ್ರತಿ ಒಂದು ವರ್ಷಕ್ಕೆ = ರೂ . 600 .00 
ಕಾರ್ಖಾನೆಗಳಿಗೆ : 1000 ಚ.ಅ.ಗಿಂತ ಕಡಿಮೆಯಿರುವ ಆವರಣಕ್ಕೆ 

ಪ್ರತಿ ಒಂದು ವರ್ಷಕ್ಕೆ = ರೂ .600 .00 
: 1000 ಚ. ಅ.ಗಿಂತ ಮೇಲ್ಪಟ್ಟ ಆವರಣಕ್ಕೆ , 

ಪ್ರತಿ ಒಂದು ವರ್ಷಕ್ಕೆ = ರೂ . 900.00 
ಹೋಟೆಲ್‌ಗಳು, ಕಲ್ಯಾಣ ಮಂಟಪಗಳು ಮತ್ತು ನರ್ಸಿಂಗ್ ಹೋಂಗಳಿಗೆ 
: 1000 ಚ . ಅ. ಗಿಂತ ಕಡಿಮೆಯಿರುವ ಆವರಣಕ್ಕೆ 

ಪ್ರತಿ ಒಂದು ವರ್ಷಕ್ಕೆ = ರೂ . 2400. 00 
: 1000 ಚ. ಅ. ಗಿಂತ ಮೇಲ್ಪಟ್ಟ ಆವರಣಕ್ಕೆ, 

ಪ್ರತಿ ಒಂದು ವರ್ಷಕ್ಕೆ = ರೂ . 3000.00 
ಇದರ ಜೊತೆಗೆ ಮದುವೆ ಮತ್ತು ಆರತಕ್ಷತೆ ಇರುವ ಸಮಾರಂಭಗಳಿಗೆ ಪ್ರತಿ ಸಮಾರಂಭಕ್ಕೆ ರೂ .200 /- ಪಾವತಿಸತಕ್ಕದ್ದು. 

ಈ ಪ್ರಕಟಣೆ ಪ್ಯಾರಾ 3 ದಿನಾಂಕ:15.02.2017ರಂದು ಪರಸಭಾ ಅಧ್ಯಕ್ಷರಾದ ಶ್ರೀಮತಿ ವೆಂಕಟೇಶಮ್ಮ ರವರ ಅಧ್ಯಕ್ಷತೆಯಲ್ಲಿ ನಡೆದ ಸಾಮಾನ್ಯ 
ಸಭೆಯ ವಿಷಯ ಸಂಖ್ಯೆ:49ರಲ್ಲಿ ಹಾಲಿ ಇರುವ ಆಸ್ತಿ ತೆರಿಗೆ ದರವನ್ನು ಸರ್ಕಾರದ ಸುತ್ತೋಲೆ ಸಂಖ್ಯೆ: MRC/CR/188 /2010-11 , ದಿನಾಂಕ:21.02 .2014 
ಮತ್ತು ಸುತ್ತೋಲೆ ಸಂಖ್ಯೆ: 17054/DMA/ 44/PTIS/ 16-17 ದಿನಾಂಕ : 01.10. 2016 ರನ್ವಯ ಸಾರ್ವಜನಿಕರಿಂದ ಆಕ್ಷೇಪಣೆ ಕೋರಿ 30 ದಿನಗಳ 
ಕಾಲಾವಕಾಶ ನೀಡಲಾಗಿದ್ದು, ಯಾವುದೇ ಆಕ್ಷೇಪಣೆಗಳು ಬಾರದ ಕಾರಣ ಕರ್ನಾಟಕ ರಾಜ್ಯ ಪತ್ರಿಕೆಯಲ್ಲಿ ಅಂತಿಮ ಪ್ರಕಟಣೆಯನ್ನು ಹೊರಡಿಸುವಂತೆ 
ಅನುಮೋದನೆಯನ್ನು ನೀಡಿ ಸಭೆಯು ಸರ್ವಾನುಮತದಿಂದ ತೀರ್ಮಾನಿಸಲಾಗಿರುವ ಮೇರೆಗೆ ಅಂತಿಮ ಪ್ರಕಟಣೆಯನ್ನು ಹೊರಡಿಸುವಂತೆ ಕೋರಲಾಗಿದೆ. 


ಅಧ್ಯಕ್ಷರು 

ಉಪಾಧ್ಯಕ್ಷರು ಸ್ಥಾಯಿ ಸಮಿತಿ ಅಧ್ಯಕ್ಷರು 

ಮುಖ್ಯಾಧಿಕಾರಿ 
ಪುರಸಭೆ, ಬಿಡದಿ 

ಪುರಸಭೆ, ಬಿಡದಿ ಪುರಸಭೆ, ಬಿಡದಿ 

ಪುರಸಭೆ, ಬಿಡದಿ 
PD . 21 
SC - 5 

ವಿಶೇಷ ಭೂ ಸ್ವಾಧೀನಾಧಿಕಾರಿಗಳ ಕಾರ್ಯಾಲಯ 
ತುಮಕೂರು-ರಾಯದುರ್ಗ ಮತ್ತು ತುಮಕೂರು- ದಾವಣಗೆರೆ ರೈಲ್ವೆ ಯೋಜನೆ 

ಭೂ ಸ್ವಾಧೀನ ಅಧಿನಿಯಮ 1894ರ ಪ್ರಕರಣ 16(2) ರ ಅನ್ವಯ ಅಧಿಸೂಚನೆ 

ಪ್ರಕರಣ ಸಂಖ್ಯೆ: ಎಸ್.ಎಲ್. ಎ. ಒ.ಎಸ್ .ಆರ್ ( ತು - ದಾ ರೈಲ್ವೆ) 02 / 2013- 14 , ದಿನಾಂಕ : 17.03. 2017 
ಕರ್ನಾಟಕ ಸರ್ಕಾರದವರು 1961ನೇ ಸಾಲಿನ ಕರ್ನಾಟಕ ಅಧಿನಿಯಮ ಕ್ರಮ ಸಂಖ್ಯೆ 17ರಲ್ಲಿ ತಿದ್ದುಪಡಿಯಾದ 1894ನೇ ಸಾಲಿನ ಭೂ ಸಂಗ್ರಹಣ 
ಅಧಿನಿಯಮ (1894ರ ಸಾಲಿನ ಕೇಂದ್ರ ಅಧಿನಿಯಮ 01ರ) ಪ್ರಕರಣ 16 ( 2) ರ ಮೇರೆಗೆ ಈ ಮೂಲಕ ಅನುಸೂಚಿಯಡಿ ಸೂಚಿಸಲಾದ ಜಮೀನುಗಳನ್ನು 
ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ತುಮಕೂರು- ದಾವಣಗೆರೆ ರೈಲ್ವೆ ಯೋಜನೆಗಾಗಿ ಅಧಿಕೃತವಾಗಿ ಸದರಿ ಭೂ ಸ್ವಾಧೀನ ಅಧಿನಿಯಮದ ಪ್ರಕರಣ 
16(1) ರಂತೆ ವಶಪಡಿಸಿಕೊಳ್ಳಲಾಗಿದೆ ಎಂದು ಹಾಗೂ ಸೌತ್ ವೆಸ್ಟನ್ ರೈಲ್ವೆ ಇಲಾಖೆಯವರಿಗೆ ವಹಿಸಿಕೊಡಲಾಗಿದೆ ಎಂದು ಈ ಮೂಲಕ ಪ್ರಕಟಿಸಲಾಗಿದೆ. 


೧೧೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೦ , ೨೦೧೭ 


ಭಾಗ ೬ . 


ಜಿಲ್ಲೆ: ತುಮಕೂರು 

ಸಂ . 


ಹೋಬಳಿ: ಕೋರ 

ಗ್ರಾಮ : ಹಿರೇಟ್ಲುಕೆರೆ 
ಆಕಾರ ರೂ - ಪೈ ಸುಬರ್ದು ದಿನಾಂಕ 


( ಸ. ನಂ . 


ಅನುಸೂಚಿ 
ತಾಲ್ಲೂಕು: ತುಮಕೂರು 
ತರಹ 

ವಿಸ್ತೀರ್ಣ 
ಖುಷಿ 

0 - 17 1/2 
0 - 08 
0 - 11 1/2 


133 


0 - 53 


17. 03 . 2017 


133 / 2 


ಖುಷಿ 


0 -30 


17. 03 .2017 


133 /3 


ಖುಷಿ 


0 - 33 


17 . 03 .2017 


133 / 4 


ಖುಷಿ 


0 - 10 


0 - 40 


17. 03 .2017 


133 /5 


ಖುಷಿ 


0 - 15 1 /2 


0 - 55 


17. 03 .2017 


137 /3 


ಖುಷ್ಠಿ 


0 - 02 


0 - 08 


17 . 03 . 2017 


137 / 4 


ಖುಷಿ 


0 - 14 


0 - 44 


17. 03 . 2017 


137 / 4 


ಖುಷಿ 


0 - 08 1/ 2 


0 - 26 


17. 03 .2017 


138 


ಖುಷಿ 


1 - 11 


2 - 03 


17. 03 .2017 


1390 


0 - 00 1 / 2 


0 - 08 


17. 03 . 2017 


ಖುಷಿ 
ಖುಷಿ 


139 /2 


0 - 07 


0 - 28 


17. 03. 2017 


12 


| 


139 /3 


0 - 20 1/ 2 


0 - 87 


17. 03. 2017 


ಖುಷ್ಠಿ 
ಒಟ್ಟು 


4 - 06 


6 .15 


ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು 
PR . 16 

ತುಮಕೂರು- ರಾಯದುರ್ಗ ಮತ್ತು 
SC - 50 

ತುಮಕೂರು- ದಾವಣಗೆರೆ ರೈಲ್ವೆ ಯೋಜನೆಗಳು, ತುಮಕೂರು. 
ಕಂದಾಯ ಸಚಿವಾಲಯ 
ಭೂ ಸ್ವಾಧೀನ ಅಧಿನಿಯಮ 1894 ಕಲಂ 6 (1) ರ ತಿದ್ದುಪಡಿ ಅಧಿಸೂಚನೆ 

ಪ್ರಕರಣ ಸಂಖ್ಯೆ : ಕಂ .ಇ .55 ಭೂಸ್ವಾತು 2014 , ದಿನಾಂಕ : 09 -12 - 2014 
ಭೂಸ್ವಾಧೀನ ಅಧಿನಿಯಮ 1894 ಕಲಂ 6(1) ರ ಅಧಿಸೂಚನೆ ಸಂಖ್ಯೆ : ಕಂ . ಇ .55 ಭೂಸ್ವಾತು 2014, ದಿ:09 -12 - 2014 ರ ಆದೇಶದಂತೆ 
ಕರ್ನಾಟಕ ರಾಜ್ಯ ಪತ್ರದ ದಿನಾಂಕ:12 - 03 - 2015ರ ಭಾಗ 6 ರ ಪುಟ ಸಂಖ್ಯೆ 57 ರಿಂದ 71 ರವರೆಗೆ ಇರುವಂತೆ ಸಾಸಲು, ಪೆಮ್ಮಲದೇವನಹಳ್ಳಿ, 
ತಿಗಳನಹಳ್ಳಿ ಗ್ರಾಮಗಳ ಜಮೀನು ಹೇಮಾವತಿ ನಾಲಾ ಯೋಜನೆಗಾಗಿ ಭೂಸ್ವಾದೀನದ ವಿವರ ಪ್ರಕಟಗೊಂಡಿರುತ್ತದೆ. ಸದರಿ ಅಧಿಸೂಚನೆಯಲ್ಲಿ ಈ 
ಕೆಳಕಂಡ ತಪಶೀಲಿನಲ್ಲಿ ನಮೂದಿಸಿರುವಂತೆ ತಿದ್ದುಪಡಿ ಮಾಡಲಾಗಿದೆ. 

ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ಚಿಕ್ಕನಾಯಕನಹಳ್ಳಿ 

ಹೋಬಳಿ: ಶೆಟ್ಟಿಕೆರೆ 

ಗ್ರಾಮ : ತಿಗಳನಹಳ್ಳಿ 
6(1) ರಂತೆ ಪ್ರಕಟವಾಗಿರುವುದು 

ತಿದ್ದುಪಡಿಯಂತೆ 


ಸಾಗುವಳಿ 


ಖಾತೆದಾರರ 


ಸಾಗುವಳಿ 
ದಾರರ 


ಕ್ರ. ಸಂ . 


ಸ . ನಂ . 


ವಿಸ್ತೀರ್ಣ 


ಕ್ರಸಂ. 


ಖಾತೆದಾರರ 
ಹೆಸರು 


ಸ . ನಂ . 


ತರಹ 


ದಾರರ 
ಹೆಸರು 


ವಿಸ್ತೀರ್ಣ 


ಹೆಸರು 


ಹೆಸರು 


2 


| 


ಟಿ. ಶಂಕರ 


ಪುಟ | 
ಸಂಖ್ಯೆ 69 
ರಲ್ಲಿನ ಕ್ರಮ 
ಸಂಖ್ಯೆ 109 


ಟಿ.ಶಂಕರ 
ಲಿಂಗಪ್ಪ ಬಿನ್ 
ತಿಮ್ಮೇಗೌಡ 


ಲಿಂಗಪ್ಪ 


- 


1021 


102 / 


| 


ಭಾಗಾಯ್ತು | 


0 - 05 . 


ಪುಟ ಸಂಖ್ಯೆ 
69 ರಲ್ಲಿನ 
ಕ್ರಮ ಸಂಖ್ಯೆ 
109 | 


- 


| 102 | ಖುಷ್ಠಿ | 0-05 


1021 


0 - 05 


ಬಿನ್ 


ತಿಮ್ಮೇಗೌಡ 


PR. 17 
Sc - 50 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ ( ಭೂಸ್ವಾಧೀನ-2) 


ಭಾಗ ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೦ , ೨೦೧೭ 

೧೧೭ 
ಮಹಾನಗರ ಪಾಲಿಕೆ, ದಾವಣಗೆರೆ - 577002 

ಪ್ರಕಟಣೆ 
ಸಂಖ್ಯೆ:ಧಾಮನಪಾ/ಕಂದಾಯ /ಎಲ್‌ಎನ್‌ಡಿ/ಸಿಆರ್ / 02 / 2016 -17 , ದಿನಾಂಕ:16 - 03- 2017 
ವಿಷಯ:- ಉದ್ಯಾನವನಗಳು, ಆಟದ ಮೈದಾನಗಳು ಮತ್ತು ಬಯಲು ಸ್ಥಳಗಳ ವಾರ್ಷಿಕ ಮಾಹಿತಿ 
ಜನವರಿ 2010 ರಿಂದ ಮಾರ್ಚ್ 2016 ರ ಅಂತ್ಯದವರೆಗೆ 

ಪ್ರಸಕ್ತ ವರ್ಷದಲ್ಲಿ 

ಸೇರ್ಪಡೆಯಾದ ಹೊಸ 
ಹಿಂದಿನ ವರ್ಷದ ಮಾರ್ಚ್ 31 ರ ಅಂತ್ಯಕ್ಕೆ ಉದ್ಯಾನವನಗಳು, 

ಉದ್ಯಾನವನಗಳು, ಆಟದ 

ಪ್ರಸಕ್ತ ಕಾಯ್ದೆಯ ಪ್ರಕರಣ 9( 2) ರಂತೆ ಕ್ರಮಕೈಗೊಂಡ ಪ್ರಕರಣಗಳ 
ಆಟದ ಮೈದಾನಗಳು ಮತ್ತು ಬಯಲು ಸ್ಥಳಗಳ ಹೆಸರು 

ಮೈದಾನಗಳು ಮತ್ತು ಬಯಲು 

ಸಂಖ್ಯೆ ಮತ್ತು ವಿವರಗಳು 


ಸ್ಥಳಗಳು 


ಯರಗುಂಟೆ ರಿ . ಸ. ನಂ . 26 / 2 ವಾರ್ಡ್ 


ಕರೂರು ರಿ. ಸ . ನಂ .41 /1ಎ , 2 ವಾರ್ಡ್ ನಂ .01 


ಕರೂರು ರಿ. ಸ . ನಂ .181 ವಾರ್ಡ್ ನಂ . 01 


4 | ರುದ್ರಭೂಮಿ ರಸ್ತೆಯ ಎಡಭಾಗದಲ್ಲಿ ಪಾರ್ಕ್ ವಾರ್ಡ್ ನಂ .02 


ಭಾಷಾನಗರ ಪಾರ್ಕ್ ( ನೀರಿನ ಟ್ಯಾಂಕ್ ಹತ್ತಿರ ) ವಾರ್ಡ್ ನಂ . 03 
ಸರ್ ಮಿರ್ಜಾ ಇಸ್ಮಾಯಿಲ್ ನಗರ ಪಾರ್ಕ್ ( ಮಹಬೂಬ್ ನಗರ) 
ವಾರ್ಡ್ ನಂ .04 


ಎಸ್ . ಎಸ್ . ಎಂ . ನಗರ ಪಾರ್ಕ್ - 1 ವಾರ್ಡ್ ನಂ . 04 
8 | ಎಸ್ . ಎಸ್ . ಎಂ . ನಗರ ಪಾರ್ಕ್ - 2 ವಾರ್ಡ್ ನಂ .04 


9 | ಸರ್ ಮಿರ್ಜಾ ಇಸ್ಮಾಯಿಲ್ ನಗರ ಪಾರ್ಕ್ ವಾರ್ಡ್ ನಂ . 05 


ಬಾಷಾ 
ನಗರ 
ಹತ್ತಿರ 
ವಾರ್ಡ್ 
ನಂ .5 


ಶಿವ ನಗರ 
ವಾರ್ಡ್ ನಂ . 05 


10 | ದೇವರಾಜ್ ನಗರ ಗಣೇಶ್ ಪಾರ್ಕ್ ವಾರ್ಡ್ ನಂ . 05 


| 


2 


ಶಿವ ನಗರ 
ವಾರ್ಡ್ ನಂ . 05 

ಶಿವ ನಗರ 
ವಾರ್ಡ್ ನಂ . 05 


11 ದೇವರಾಜ್ ನಗರ ಯಲ್ಲಮ್ಮ ಪಾರ್ಕ್ ವಾರ್ಡ್ ನಂ .05 


- 2 


೧೧೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೨೦ , ೨೦೧೭ 


ಭಾಗ ೬ 


3 


. 


6 


| 


7 


| 


8 


| 


9 


12 | ಎಸ್ . ಎಂ . ಕೃಷ್ಣ ನಗರ 1ನೇ ಹಂತದ ಪಾರ್ಕ್, ವಾರ್ಡ್ ನಂ . 08 


ಶಿವ ನಗರ 
ವಾರ್ಡ್ ನಂ . 05 


1 


2 


13 | ಎಸ್. ಎಂ . ಕೃಷ್ಣ ನಗರ 2ನೇ ಹಂತದ ಪಾರ್ಕ್, ವಾರ್ಡ್ ನಂ .08 

ಎಸ್. ಎಂ . ಕೃಷ್ಣ ನಗರ 2ನೇ ಹಂತ ಪಾರ್ಕ್ ( ಧ್ವಜದ ಕಂಬ) 
ವಾರ್ಡ್ ನಂ . 08 
ಜಾಲಗಾರ್ ಓಣಿ ( ಬಾಬು ಜಗಜೀವನ್ ರಾಂ ನಗರ) 
ವಾರ್ಡ್ ನಂ . 08 

ಎಸ್ . ಎಂ . ಕೃಷ್ಣ ನಗರ 2ನೇ ಹಂತ ವಾರ್ಡ್ ನಂ . 08 
17 | ರಾಜೀವ್ ಗಾಂಧಿ ಬಡಾವಣೆ ಪಾರ್ಕ್ - 1 ವಾರ್ಡ್ ನಂ .08 | 
18 | ರಾಜೀವ್ ಗಾಂಧಿ ಬಡಾವಣೆ ಪಾರ್ಕ್ - 2 ವಾರ್ಡ್ ನಂ .08 


16 


19 | ಜಾಲಿನಗರ ಪಾರ್ಕ್ ವಾರ್ಡ್ ನಂ .10 


ದೇವರಾಜ್ 

ಅರಸ್ 
ಬಡಾವಣೆ 
ಬಿ ಬ್ಲಾಕ್ 
ವಾರ್ಡ್ 
ನಂ .10 


20 | 3ನೇ ಆರ್. ಸಿ. ಸಿ. ಟ್ಯಾಂಕ್ ಪಾರ್ಕ್ ವಾರ್ಡ್ ನಂ .13 


21 | ಬಸಾಪುರ ಪಾರ್ಕ್ ( ಗಣೇಶ್‌ ಪಾರ್ಕ್‌) ವಾರ್ಡ್ ನಂ .14 


ಬಸಾಪುರ | ಆನೆಕೊಂಡ 
ವಾರ್ಡ್ ಗ್ರಾಮ ವಾರ್ಡ್ 
ನಂ .14 

ನಂ .14 


22 | ಬಸಾಪುರ ರಿ . ಸ . ನಂ .8 / 3, 4 ,5 ವಾರ್ಡ್ ನಂ .14 
23 | ಬಸಾಪುರ ರಿ. ಸ. ನಂ . 947,8 ವಾರ್ಡ್ ನಂ .14 
24 | ಬಸಾಪುರ ರಿ. ಸ. ನಂ .95 /2 ವಾರ್ಡ್ ನಂ .14 
25 | ಬಸಾಪುರ ರಿ. ಸ. ನಂ .2 /4 ವಾರ್ಡ್ ನಂ .14 
26 | ಬಸಾಪುರ ರಿ . ಸ. ನಂ . 95 /3 ವಾರ್ಡ್ ನಂ .14 


ಭಾರತ್ ಕಾಲೋನಿ (9ನೇ ಕ್ರಾಸ್ ) ಪಾರ್ಕ್ ವಾರ್ಡ್ ನಂ . 15 


ಕೆ. ಆರ್‌ ರಸ್ತೆ ಬಸ್ 
ನಿಲ್ದಾಣ ವಾರ್ಡ್ 

ನಂ .15 


28 | ಹೆಚ್ .ಕೆ. ಆರ್. ನಗರ ಪಾರ್ಕ್ ವಾರ್ಡ್ ನಂ .15 


ಭಾಗ ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೨೦ , ೨೦೧೭ 


೧೧೯ 


30 | 


29 | ಶೇಖರಪ್ಪ ನಗರ ಪಾರ್ಕ್ ವಾರ್ಡ್ ನಂ .15 

ಟಿ . ಸಿ . ಲೇಔಟ್ ಪಾರ್ಕ್ ವಾರ್ಡ್ ನಂ .16 
31 | ಬಿ . ಟಿ . ಲೇಔಟ್ ಪಾರ್ಕ್ ವಾರ್ಡ್ ನಂ .16 | 

ಕಡಪ್ಪನ ಖಣದ ಹತ್ತಿರ ಪಾರ್ಕ್ ಅಭಿವೃದ್ಧಿ, ವಾರ್ಡ್ ನಂ .17 


32 | ಕಡ 


33 | ದೇವರಾಜ್ ಅರಸ್ ಬಡಾವಣೆ ಎ ಬ್ಲಾಕ್ ಪಾರ್ಕ್ ವಾರ್ಡ್ ನಂ .18 


ಯಲ್ಲಮ್ಮ ನಗರ 
ವಾರ್ಡ್ ನಂ .19 


34 ( ನಗರಸಭೆ ಉದ್ಯಾನವನ ವಿನೂಬನಗರ 4ನೇ ಮೇನ್ ವಾರ್ಡ್ ನಂ .20 
35 | ಥಂಡಿ ಸಡಕ್ ಪಾರ್ಕ್ವಾರ್ಡ್ ನಂ . 21 
36 | ಶ್ರೀರಾಮ ಪಾರ್ಕ್ ವಾರ್ಡ್ ನಂ .21 


37 | ಮಹಾನಗರ ಪಾಲಿಕೆ ಉದ್ಯಾನವನ ಅಬಿವೃಧಿ ವಾರ್ಡ್ ನಂ .22 


ಡಿ. ಸಿ. ಎಂ 
ಕ್ವಾಟ್ರಸ್ 
ವಾರ್ಡ್ 
ನಂ .22 


ನಗರ ಸಭೆ ಹಳೇ 
ಬಸ್ ನಿಲ್ದಾಣ 
- ಪಿ . ಬಿ ರಸ್ತೆ 
ವಾರ್ಡ್ ನಂ . 22 


38 | ಪ್ರವಾಸಿ ಮಂದಿರ 2ನೇ ಆರ್‌.ಸಿ . ಸಿ ಟ್ಯಾಂಕ್ ಪಾರ್ಕ್ ವಾರ್ಡ್ ನಂ . 22 

ಗುಳ್ಳಮ್ಮ ಪಾರ್ಕ್ ವಾರ್ಡ್ ನಂ .22 
ಡಿ. ಸಿ. ಎಂ . ಟೌನ್ ಶಿಪ್‌ನಲ್ಲಿ ರಾಜನಹಳ್ಳಿ ಹನುಮಂತಪ್ಪ ಮೂರ್ತಿಯ 
ಹಿಂದಿರುವ ಪಾರ್ಕ್ , ವಾರ್ಡ್ ನಂ .22 
ಮಹಾನಗರ ಪಾಲಿಕೆ ಆವರಣದಲ್ಲಿರುವ ಮೊದಲನೇ ಆರ್. ಸಿ.ಸಿ . ನೀರಿನ 
ಟ್ಯಾಂಕ್ ಪಾರ್ಕ್ ವಾರ್ಡ್ ನಂ .22 
ಕೆ.ಎಸ್. ಆರ್. ಟಿ.ಸಿ. ಬಸ್ ಸ್ಟ್ಯಾಂಡ್ ಪೂರ್ವ ದಕ್ಷಿಣ ಹಿಂಭಾಗದ 
ಪಾರ್ಕ್ ವಾರ್ಡ್ ನಂ .22 


| ಅವರಗೆರೆ ಪಾರ್ಕ್ ( ಬಿ.ಸಿ. ಎಂ . ಹಾಸ್ಟಲ್ ಹಿಂಭಾಗ) ವಾರ್ಡ್ ನಂ .23 


ಅವರಗೆರೆ 
ರಿ . ಸ . ನಂ 375 /5 
ವಾರ್ಡ್ ನಂ . 23 

ಅವರಗೆರೆ 
ರಿ. ಸ. ನಂ 375 / 6 
ವಾರ್ಡ್ ನಂ . 23 


44 | ಅವರಗೆರೆ ರಿ. ಸ. ನಂ . 162 /5 & 6 ವಾರ್ಡ್ 


ನಂ . 23 


೧೨೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೨೦, ೨೦೧೭ 


ಭಾಗ ೬ 


6 


| 


7 


| 


8 


| 


45 | ಅವರಗೆರೆ ರಿ. ಸ. ನಂ . 1861,2 ವಾರ್ಡ್ ನಂ .23 


ಅವರಗೆರೆ 
ರಿ . ಸ. ನಂ 375 / 7 
ವಾರ್ಡ್ ನಂ .23 


46 | ಅವರಗೆರೆ ರಿ. ಸ. ನಂ . 157,7,8,16 ,15 ,14,13,12 ವಾರ್ಡ್ 


ನಂ . 23 


ಅವರಗೆರೆ 
ರಿ. ಸ. ನಂ 375 /8 
ವಾರ್ಡ್ ನಂ . 23 


47 | ಅವರಗೆರೆ ರಿ. ಸ. ನಂ . 1627 ವಾರ್ಡ್ 


ನಂ . 23 


ಅವರಗೆರೆ 
ರಿ . ಸ. ನಂ 375 / 9 
ವಾರ್ಡ್ ನಂ . 23 


| ಅವರಗೆರೆ ರಿ. ಸ. ನಂ . 212ಎ2 ವಾರ್ಡ್ ನಂ . 23 


ಅವರಗೆರೆ 
ರಿ . ಸ. ನಂ 375 /10 
ವಾರ್ಡ್ ನಂ . 23 


49 | ಅವರಗೆರೆ ರಿ. ಸ. ನಂ . 212ಎ2 ವಾರ್ಡ್ ನಂ . 23 


ಡಿ . ಸಿ. ಎಂ ಕ್ವಾಟ್ರಸ್ 
ವಾರ್ಡ್ ನಂ . 23 


50 | ಅವರಗೆರೆ ರಿ . ಸ. ನಂ . 86 ವಾರ್ಡ್ 


ನಂ . 23 


ಅವರಗೆರೆ 
ರಿ . ಸ . ನಂ . 
287 , 2,3 
ವಾರ್ಡ್ ನಂ . 22 


ಅವರಗೆರೆ 


ರಿ . ಸ . ನಂ . 


51 


ಅವರಗೆರೆ ರಿ . ಸ . ನಂ . 296 / 6 ,7 , 295 / - 5 ,298 ,299 , 297/3 ,4 ,5 
ವಾರ್ಡ್ ನಂ . 23 


162 /586 
ವಾರ್ಡ್ ನಂ . 23 


ಅವರಗೆರೆ ರಿ. ಸ. ನಂ . 296 /6 , 7, 295 / - 5 , 298 /1, 299 , 297 /3,4 ,5 
ವಾರ್ಡ್ ನಂ . 23 


ಅವರಗೆರೆ ಗ್ರಾಮ 
ವಾರ್ಡ್ ನಂ . 23 


ಭಾಗ ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೨೦ , ೨೦೧೭ 


೧೨೧ 


5 


| 


ಅವರಗೆರೆ ರಿ . ಸ . ನಂ . 219 /2ಎ ,2ಬಿ ವಾರ್ಡ್ ನಂ . 23 


54 | ಅವರಗೆರೆ ರಿ.ಸ. ನಂ . 227 ವಾರ್ಡ್ ನಂ . 23 | 
55 | ಅವರಗೆರೆ ರಿ . ಸ. ನಂ . 282 /5 ,7,10 ವಾರ್ಡ್ ನಂ . 23 
56 | ಅವರಗೆರೆ ರಿ. ಸ. ನಂ . 278 / ವಾರ್ಡ್ ನಂ .23 

ಅವರಗೆರೆ ರಿ . ಸ . ನಂ . 278 /3 ವಾರ್ಡ್ ನಂ . 23 

ಅವರಗೆರೆ ರಿ. ಸ . ನಂ . 278 / 4 ವಾರ್ಡ್ ನಂ . 23 | 
59 | ಅವರಗೆರೆ ರಿ. ಸ. ನಂ .221 /2,10,12 ವಾರ್ಡ್ ನಂ .23 
60 | ಅವರಗೆರೆ ರಿ. ಸ. ನಂ . 230 /2 ವಾರ್ಡ್ ನಂ .23 


----| 


58 


61 | ಶ್ರೀ ರಾಮ ಬಡಾವಣೆ ( 4ನೇ ಕ್ರಾಸ್) ಪಾರ್ಕ್ ವಾರ್ಡ್ ನಂ . 24 


ನಿಟುವಳ್ಳಿ 
ರಿ . ಸ . ನಂ . 
60 / ಸಿ 
ವಾರ್ಡ್ 
ನಂ . 24 


೧ 


| 


62 | ಶ್ರೀ ನಾಟ್ಯ ಗಣಪತಿ ದೇವಸ್ಥಾನ ಪಾರ್ಕ್ ವಾರ್ಡ್ ನಂ .25 


63 | ಬಳ್ಳಾರಿ ಸಿದ್ದಮ್ಮ ಪಾರ್ಕ್ ವಾರ್ಡ್ ನಂ .26 


ಕೆ. ಟಿ ಜಂಬಣ್ಣ 
ನಗರ ವಾರ್ಡ್ 

ನಂ .26 


ಮುನ್ಸಿಪಲ್ 
ಸ್ಟೇಡಿಯಂ 


64 | ವಿಶ್ವೇಶ್ವರಯ್ಯ ಪಾರ್ಕ್ ವಾರ್ಡ್ ನಂ .28 


ವಾರ್ಡ್ 
ನಂ .28 


65 | ಬಸವೇಶ್ವರ ಪತ್ರವನ ವಾರ್ಡ್ ನಂ .28 


66 | ಸಂಪಿಗೆ ವನ ಪಾರ್ಕ್ ವಾರ್ಡ್ ನಂ .28 
67 | ಗುಲಾಬಿ ಪಾರ್ಕ್ ವಾರ್ಡ್ ನಂ .28 
68 | ಆಶ್ರಯ ಆಸ್ಪತ್ರೆ ಮುಂಭಾಗದ ಪಾರ್ಕ್ ವಾರ್ಡ್ ನಂ .29 
69 ಲಕ್ಷ್ಮಿ ಪ್ಲೋರ್ ಮಿಲ್ ರಸ್ತೆ ಬಲಭಾಗದ ಪಾರ್ಕ್ ವಾರ್ಡ್ ನಂ .29 
70 | ಎಸ್. ನಿಜಲಿಂಗಪ್ಪ ಪಾರ್ಕ್ ವಾರ್ಡ್ ನಂ . 29 


೧೨೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೨೦ , ೨೦೧೭ 


ಭಾಗ ೬ 


71 | ನ್ಯಾಷನಲ್ ಕಾನೆವಂಟ್ ಹಿಂಭಾಗದ ಪಾರ್ಕ್ ವಾರ್ಡ್ ನಂ .29 


1 72 | ರಿಂಗ್ ರಸ್ತೆ ಸರ್ಕಲ್ ವಾರ್ಡ್ ನಂ .30 


ಕುಂದುವಾ 
ಡ ಗ್ರಾಮ 
ರಿ . ಸ. ನಂ 
206 / 38 
ವಾರ್ಡ್ 
ನಂ .30 


ಕುಂದುವಾಡ 

ಗ್ರಾಮ 
ರಿ. ಸ. ನಂ .206 /ಡಿವಿ 
ವಾರ್ಡ್ ನಂ .30 


73 | ಎಸ್. ಎಸ್ . ಬಡಾವಣೆ ಬಿ ಬ್ಲಾಕ್ ಪಾರ್ಕ್ ವಾರ್ಡ್ ನಂ .30 


74 | ವಿನಾಯಕ ನಗರ ಪಾರ್ಕ್ ವಾರ್ಡ್ ನಂ .30 


75 | ಕುಂದವಾಡ ರಿ. ಸ. ನಂ .20416 ವಾರ್ಡ್ ನಂ .30 


76 | ಕುಂದವಾಡ ರಿ. ಸ. ನಂ . 211 /5 ,11 ,12 ವಾರ್ಡ್ 


ನಂ .30 


77 | ಕುಂದವಾಡ ರಿ. ಸ. ನಂ .2127,211 / .13,14 ವಾರ್ಡ್ 


ನಂ .30 


78 | ಕುಂದವಾಡ ರಿ.ಸ. ನಂ .117/ 4 ವಾರ್ಡ್ ನಂ .30 


79 | ಕುಂದವಾಡ ರಿ. ಸ . ನಂ . 2061ಬಿ1 ವಾರ್ಡ್ ನಂ .30 


ಕುಂದವಾಡ ರಿ . ಸ. ನಂ .20447 ವಾರ್ಡ್ ನಂ .30 


ಕುಂದವಾಡ ರಿ. ಸ. ನಂ . 115 /1,2 ,3,4 ,8 ವಾರ್ಡ್ 


ನಂ .30 


ಕುಂದವಾಡ ರಿ. ಸ. ನಂ . 181/3ಬಿ1, 3ಬಿ6, 3ಬಿ7, 3ಬಿ8 
ವಾರ್ಡ್ ನಂ .30 


83 


ಕುಂದವಾಡ ರಿ . ಸ . ನಂ . 204 /31 ವಾರ್ಡ್ ನಂ .30 


84 | ಕುಂದವಾಡ ರಿ . ಸ. ನಂ .1870 ವಾರ್ಡ್ ನಂ .30 


85 | ಕುಂದವಾಡ ರಿ . ಸ. ನಂ . 91 /8 ವಾರ್ಡ್ ನಂ .30 


86 | ಸುಕ್ಷೇಮ ಆಸತ್ರೆ ಮುಂಭಾಗದ ಪಾರ್ಕ್ ವಾರ್ಡ್ ನಂ .31 


ಭಾಗ ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೨೦ , ೨೦೧೭ 


೧೨೩ 


| 


6 


| 


7 


| 


8 


| 


9 


87 


1 ಗುಂಡಿ ಕಲ್ಯಾಣ ಮಂಟಪ ಎಡಭಾಗದ ಪಾರ್ಕ್ ವಾರ್ಡ್ ನಂ .32 


ಕಾಸಲ್ ಶ್ರೀನಿವಾಸ್ ಶೆಟ್ಟಿ ಪಾರ್ಕ್ ( ನೀರಿನ ಟ್ಯಾಂಕ್ ಹತ್ತಿರ ) ವಾರ್ಡ್ 
ನಂ .32 


| ಸ್ವಿಮಿಂಗ್ ಪೂಲ್ ಪಾರ್ಕ್ ವಾರ್ಡ್ ನಂ .32 


ಹಿರಿಯರ ನಾಗರೀಕರ ಪಾರ್ಕ್ ( ಎಂ .ಸಿ. ಸಿ. ಬಿ ಬ್ಲಾಕ್) 
ವಾರ್ಡ್ ನಂ .32 


| ಹಳೇ ಆರ್. ಟಿ. ಓ. ಕಛೇರಿಯ ಹಿಂಭಾಗದ ಪಾರ್ಕ್ ವಾರ್ಡ್ ನಂ .32 
ಅಯಪ್ಪ ಸ್ವಾಮಿ ದೇವಸ್ಥಾನ ಹಿಂಭಾಗದ ಬನ್ನಿ ಮಹಾಂಕಾಳಿ 
ದೇವಸ್ಥಾನದ ಪಾರ್ಕ್, ವಾರ್ಡ್ ನಂ .32 


ಎಂ . ಸಿ . ಸಿ . ಬಿ ಬ್ಲಾಕ್‌ನಲ್ಲಿ ಐಟೆನಷನ್ ಹಾದು ಹೋಗಿರುವ ಕಡೆ ಪಾರ್ಕ್ 
ಒಟ್ಟು 3 ಕಡೆ, ವಾರ್ಡ್ ನಂ . 32 


| ಎಂ .ಸಿ. ಸಿ. ಬಿ ಬ್ಲಾಕ್ ಶಂಕರಲೀಲಾ ಪಾರ್ಕ್ ವಾರ್ಡ್ ನಂ .32 


95 | ಹಳೇ ಆರ್ . ಟಿ. ಓ . ಕಛೇರಿ ಮುಂಭಾಗದ ಪಾರ್ಕ್ ವಾರ್ಡ್ ನಂ . 32 


| ಬಾಪೂಜಿ ಹೈಸ್ಕೂಲ್ ಮುಂಭಾಗದ ಪಾರ್ಕ್ ವಾರ್ಡ್ ನಂ .32 


ಬನ್ನಿ ಮಹಾಂಕಾಳಿ ದೇವಸ್ಥಾನದ ಪಾರ್ಕ್ ವಾರ್ಡ್ ನಂ .32 


ಡಾ || ಸೌಭಾಗ್ಯ ಕೌಜಲಗಿ ಮನೆ ಮುಂಭಾಗದ ಪಾರ್ಕ್ 

ವಾರ್ಡ್ ನಂ .32 
99 | ಹೈ ಟೆನಕ್ಷನ್ ಲೈನ್ ವಿದ್ಯುತ್ ಕೆಳಭಾಗ ವಾರ್ಡ್ ನಂ .32 
100 | ಡಾಂಗೇ ಪಾರ್ಕ್ ವಾರ್ಡ್ ನಂ . 33 


101 | ಸರಸ್ವತಿ ನಗರ ಬಿ ಬ್ಲಾಕ್ ಪಾರ್ಕ್ ವಾರ್ಡ್ ನಂ .35 


ಬೀರೇಶ್ವರ 
ಬಡಾವಣೆ 
ವಾರ್ಡ್ 
ನಂ .35 


೧೨೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೨೦ , ೨೦೧೭ 


ಭಾಗ ೬ 


2 


| 


6 


| 


7 


| 


8 


| 


9 


ಸರಸ್ವತಿ ನಗರ ಬಿ ಬ್ಲಾಕ್ ವಾರ್ಡ್ ನಂ .35 


103 | 


ಡಿ . ಸಿ. ಎಂ . ಟೌನ್ ಶೀಪ್ ಪಾರ್ಕ್ ವಾರ್ಡ್ ನಂ .35 


104 | ಜಯನಗರ ಸಿ ಬ್ಲಾಕ್ ಪಾರ್ಕ್ - 1 ವಾರ್ಡ್ ನಂ .35 


105 | ಜಯನಗರ ಸಿ ಬ್ಲಾಕ್ ಪಾರ್ಕ್ - 2 ವಾರ್ಡ್ ನಂ .35 


106 | ಜಯನಗರ ಮೊಬೈಲ್ ಟವರ್ ಹತ್ತಿರ ಪಾರ್ಕ್ ವಾರ್ಡ್ ನಂ .35 


107 | ಜಯನಗರ ಬಿ ಬ್ಲಾಕ್ ಪಾರ್ಕ್ , ವಾರ್ಡ್ ನಂ . 35 


108 


ಸರ್ವೇ ನಂ . 26 ಜೀವನಭೀಮ ನಗರ ) ಬೀರೇಶ್ವರ ಬಡಾವಣೆ 
ವಾರ್ಡ್ ನಂ .35 


109 | ಸಿ. ಡಬ್ಲೂ .ಎಸ್.ಎಸ್. ಪಾರ್ಕ್ ( ಟಿ. ವಿ . ಸ್ಟೇಷನ್) ವಾರ್ಡ್ ನಂ .36 


110 | ಚಿಕ್ಕಮಣ್ಣಿ ದೇವರಾಜ್ ಅರಸ್ ಲೇಔಟ್ ಪಾರ್ಕ್ ವಾರ್ಡ್ ನಂ .36 


ಸರಸ್ವತಿ ನಗರ ಪಂಚಮುಖಿ ಆಂಜನೇಯ ದೇವಸ್ಥಾನದ ಪಾರ್ಕ್ 
ವಾರ್ಡ್ ನಂ .36 


ಶಿವಕುಮಾರ ಸ್ವಾಮಿ ಬಡಾವಣೆ ಪಾರ್ಕ್ (9ನೇ ಬಿ ಕ್ರಾಸ್ ) 
ವಾರ್ಡ್ ನಂ .36 


113 | ನಿಟುವಳ್ಳಿ ರಿ.ಸ. ನಂ .23/1 ಅಳತೆ ವಾರ್ಡ್ ನಂ .36 


114 | ಐ . ಟಿ. ಐ . ಕಾಲೇಜ್ ಹತ್ತಿರದ ಪಾರ್ಕ್ ವಾರ್ಡ್ ನಂ .37 


115 | ವಿದ್ಯಾನಗರ ಪಾರ್ಕ್ -1 ವಾರ್ಡ್ ನಂ . 38 


116 | ವಿದ್ಯಾನಗರ ಪಾರ್ಕ್ - 2 ವಾರ್ಡ್ ನಂ .38 


117 | ವಿದ್ಯಾನಗರ ಪಾರ್ಕ್ - 3 ವಾರ್ಡ್ ನಂ .38 


118 | ವಿದ್ಯಾನಗರ ಪಾರ್ಕ್ -4 ವಾರ್ಡ್ ನಂ .38 


ಭಾಗ ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೨೦ , ೨೦೧೭ 


೧೨೫ 


ತರಳಬಾಳು ಬಡಾವಣೆ ಪಾರ್ಕ್ ( ಆರ್ . ಸಿ. ಸಿ. ಟ್ಯಾಂಕ್ ) -1 
ವಾರ್ಡ್ ನಂ .38 


ತರಳಬಾಳು ಬಡಾವಣೆ ಪಾರ್ಕ್ ( ಆರ್. ಸಿ. ಸಿ. ಟ್ಯಾಂಕ್ ) - 2 
ವಾರ್ಡ್ ನಂ . 38 


ತರಳಬಾಳು ಬಡಾವಣೆ ಪಾರ್ಕ್ ( ಆರ್. ಸಿ. ಸಿ. ಟ್ಯಾಂಕ್) - 3 
ವಾರ್ಡ್ ನಂ .38 


122 | ಟೀಚರ್ ಕಾಲೋನಿ ಪಾರ್ಕ್ ವಾರ್ಡ್ ನಂ .38 


123 


ವಿನಾಯಕ ಬಡಾವಣೆ ಮಾಡ್ರನ ಸ್ಕೂಲ್ ಹತ್ತಿರ ಇರುವ ಪಾರ್ಕ್ . 
ವಾರ್ಡ್ ನಂ .38 


124 ಸೆಂಟ್ ಜಾನ್ಸ್ ಶಾಲೆ ಹತ್ತಿರ ಪಾರ್ಕ್ ವಾರ್ಡ್ ನಂ .38 


ಮರಾಠಿ ರಾಮಣ್ಣನ ಮನೆ ಮುಂದಿನ ಪಾರ್ಕ್ ವಾರ್ಡ್ ನಂ .38 


126 | ಕೋಳಿಫಾರ್ ಹತ್ತಿರದ ಪಾರ್ಕ್ ವಾರ್ಡ್ ನಂ .38 


127 | ರಂಗನಾಥ ಬಡಾವಣೆಯ ಪಾರ್ಕ್ - 1 ವಾರ್ಡ್ ನಂ .38 


128 | ರಂಗನಾಥ ಬಡಾವಣೆಯ ಪಾರ್ಕ್ - 2 ವಾರ್ಡ್ ನಂ .38 


ರಂಗನಾಥ ಬಡಾವಣೆಯ ಮುಖ್ಯ ರಸ್ತೆಗೆ ಲಗತ್ತಾದ ಪಾರ್ಕ್ 
ವಾರ್ಡ್ ನಂ . 38 


ವಿದ್ಯಾನಗರ ಮುಖ್ಯ ರಸ್ತೆ ಬೈಪಾಸ್ ಹತ್ತಿರದ ಪಾರ್ಕ್ 
ವಾರ್ಡ್ ನಂ .38 


131 | 


| ಎಂ . ಪಿ . ತೆಲಗಿಯವರ ಮನೆ ಹಿಂದಿನ ಪಾರ್ಕ್ ವಾರ್ಡ್ ನಂ .38 


132 | ಎಲ್. ಐ.ಸಿ. ಕಾಲೋನಿ ಪಾರ್ಕ್ ವಾರ್ಡ್ ನಂ .38 


133 | ಹೈಟೆನ್ಸನ್ ಲೈನ್ ಮಾಡ್ರನ್ ಸ್ಕೂಲ್ ಹತ್ತಿರ ವಾರ್ಡ್ ನಂ .38 


೧೨೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೨೦ , ೨೦೧೭ 


ಭಾಗ ೬ 


2 


| 


6 


| 


7 


| 


8 


| 


9 


134 | ಆಂಜನೇಯ ಬಡಾವಣೆ ಪಾರ್ಕ್ ವಾರ್ಡ್ ನಂ .39 


135 | 


ರೋಟರಿ ಪಾರ್ಕ್ ( ಆಂಜನೇಯ ಬಡಾವಣೆ) ವಾರ್ಡ್ ನಂ . 39 


136 


ಮಕ್ಕಳ ಉದ್ಯಾನವನ ( ಆಂಜನೇಯ ಬಡಾವಣೆ) ವಾರ್ಡ್ ನಂ .39 


137 | ಸ್ವಾಮಿ ವಿವೇಕಾನಂದ ಬಡಾವಣೆ ಪಾರ್ಕ್ ವಾರ್ಡ್ ನಂ .39 


138 | ವಿನಾಯಕ ಬಡಾವಣೆ ಪಾರ್ಕ್ (2ನೇ ಮೇನ್) ವಾರ್ಡ್ ನಂ .39 


ಮಾರ್ಡ್‌ನ ಸ್ಕೂಲ್ ಪಕ್ಕದ ಹೈಟೆನಷನ್ ಕೆಳಗಡೆ ಇರುವ ಪಾರ್ಕ್ 
ವಾರ್ಡ್ ನಂ . 39 


ಸ್ವಾಮಿ ವಿವೇಕಾನಂದ ಬಡಾವಣೆ ಬಾಪೂಜಿ ಪಾಲಿಟೆಕ್ನಿಕ್ ಕಾಲೇಜ್ 
ಎದುರು, ವಾರ್ಡ್ ನಂ .39 


141 | ಶಾಬನೂರು ರಿ. ಸ. ನಂ .278 /6 ವಾರ್ಡ್ ನಂ .40 


142 | ಶಾಬನೂರು ರಿ. ಸ. ನಂ .11 / 10, 11,16 ,17,18 ವಾರ್ಡ್ 


ನಂ .40 


143 | ಶಾಬನೂರು ರಿ. ಸ. ನಂ .14 /2ಎ2 , 2ಎ , 2ಎ7 ವಾರ್ಡ್ ನಂ .40 


144 


ಶಾಬನೂರು ರಿ. ಸ. ನಂ . 15 /lಎ2 ,2 , 16 /3 ವಾರ್ಡ್ 


ನಂ . 40 


145 | ಶಾಬನೂರು ರಿ. ಸ. ನಂ .15 /1ಎ2 ,2, 16 /3 ವಾರ್ಡ್ ನಂ .40 


146 | ಶಾಬನೂರು ರಿ .ಸ . ನಂ .16 /3,4 , 15 1ಎ1 ವಾರ್ಡ್ ನಂ . 40 


147 


ಶಾಬನೂರು ರಿ . ಸ. ನಂ .203 /3 ವಾರ್ಡ್ ನಂ .40 


148 | 


ಶಾಬನೂರು ರಿ . ಸ. ನಂ .249 /2ಎ ,2ಬಿ ವಾರ್ಡ್ ನಂ .40 


149 | ಶಾಬನೂರು ರಿ . ಸ. ನಂ .247/ 9 ವಾರ್ಡ್ ನಂ .40 


150 | ಶಾಬನೂರು ರಿ. ಸ. ನಂ . 269 /5, 6,7 , 8,9 ವಾರ್ಡ್ 


ನಂ .40 


151 | ಶಾಬನೂರು ರಿ. ಸ. ನಂ .269 /5,6,7,8,9 ವಾರ್ಡ್ ನಂ .40 


ಭಾಗ ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೨೦ , ೨೦೧೭ 


೧೨೭ 


2 


| 


6 


| 


7 


| 


8 


| 


9 


"|- 


152 | ಶಾಬನೂರು ರಿ. ಸ. ನಂ .201/3 ವಾರ್ಡ್ ನಂ .40 


153 


ಶಾಬನೂರು ರಿ . ಸ . ನಂ .177 / , 2 ,3 ವಾರ್ಡ್ ನಂ .40 


- 


ಶಾಬನೂರು ರಿ. ಸ. ನಂ .214 /2ಎ2,2ಬಿ2 ವಾರ್ಡ್ ನಂ .40 | 


- 


155 | ಶಾಬನೂರು ರಿ. ಸ. ನಂ .188 /5,6 ವಾರ್ಡ್ ನಂ .40 


- 


ಶಾಬನೂರು ರಿ . ಸ . ನಂ .240 / /lಎ2 ,1ಎ4 & 239 / ಎ4 ,103105 
ವಾರ್ಡ್ ನಂ .40 


--- 


157 | ಶಾಬನೂರು ರಿ. ಸ. ನಂ .183 /2 ,3,4 ವಾರ್ಡ್ ನಂ .40 


158 | ಶಾಬನೂರು ರಿ. ಸ. ನಂ .1884 ವಾರ್ಡ್ ನಂ . 40 


- 


159 | ಶಾಬನೂರು ರಿ . ಸ. ನಂ .184 / 4 ವಾರ್ಡ್ ನಂ .40 


- 


160 | ಶಾಬನೂರು ರಿ. ಸ. ನಂ .1844 ವಾರ್ಡ್ ನಂ .40 


- 


161 | ಶಾಬನೂರು ರಿ. ಸ . ನಂ .188 /11,13 ವಾರ್ಡ್ 


ನಂ .40 # 3374 / 48 


- 


162 | ಶಾಬನೂರು ರಿ.ಸ. ನಂ . 188 / ವಾರ್ಡ್ ನಂ .40 #3372 /5 


- 


163 ಶಾಬನೂರು ರಿ.ಸ. ನಂ .249/3 ವಾರ್ಡ್ ನಂ . 40 


- 


164 | ಶಾಬನೂರು ರಿ . ಸ. ನಂ .188 / 2 ವಾರ್ಡ್ ನಂ .40 


- 


165 | ಶಾಬನೂರು ರಿ . ಸ. ನಂ .218 /2 ವಾರ್ಡ್ ನಂ . 40 


- 


166 | 


ಶಾಬನೂರು ರಿ . ಸ. ನಂ .218 /2 ವಾರ್ಡ್ ನಂ .40 


- 


167 


ಶಾಬನೂರು ರಿ. ಸ . ನಂ .218 /1 ,3 , 4 ,15 ,19131214 ವಾರ್ಡ್ 


ನಂ . 41 


- 


168 | ಶಾಬನೂರು ರಿ . ಸ. ನಂ .235 / 3,8 ವಾರ್ಡ್ ನಂ .40 


- 


ಶಾಬನೂರು ರಿ . ಸ. ನಂ . 2191 ವಾರ್ಡ್ ನಂ . 40 


- 


170 


| ಶಾಬನೂರು ರಿ. ಸ. ನಂ . 219 / ವಾರ್ಡ್ ನಂ .40 


- 


RN.I. No. KARBIL / 2001/47147 POSTAL REGN . No. RNP/KABGS/2202 /2017 - 19 
Licensed to postwithout prepayment WPP No . 297 


೧೨೮ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಏಪ್ರಿಲ್ ೨೦ , ೨೦೧೭ 


ಭಾಗ ೬ 


| 


6 


| 


7 


| 


8 


| 


9 


171 | ಶಾಬನೂರು ರಿ. ಸ. ನಂ .219 /23 ವಾರ್ಡ್ ನಂ .40 


172 


ಶಾಬನೂರು ರಿ . ಸ. ನಂ . 219 /23 ವಾರ್ಡ್ ನಂ . 40 


| ಶಾಬನೂರು ರಿ. ಸ. ನಂ .174 ,2 ವಾರ್ಡ್ ನಂ .40 


174 | ಶಾಬನೂರು ರಿ. ಸ . ನಂ . 220/23, 24, 26 ವಾರ್ಡ್ ನಂ .40 


175 | ಶಾಬನೂರು ರಿ . ಸ . ನಂ . 234 /3ಎ3 ವಾರ್ಡ್ ನಂ .40 


176 | ಶಾಬನೂರು ರಿ. ಸ. ನಂ .175 /5,6, 176/3 ವಾರ್ಡ್ ನಂ .40 


177 | ಶಾಬನೂರು ರಿ . ಸ. ನಂ .175 /5 ,6, 176 /3 ವಾರ್ಡ್ ನಂ .40 


178 | ಶಾಬನೂರು ರಿ . ಸ. ನಂ .203/ 6 ವಾರ್ಡ್ ನಂ .40 


179 | ಎಸ್ . ಓ . ಜಿ , ಕಾಲೋನಿ ಪಾರ್ಕ್ ವಾರ್ಡ್ ನಂ .41 


ಶಾಮನೂ 
ರು ಗ್ರಾಮ 
ವಾರ್ಡ್ 
ನಂ . 41 


ಶಾಬನೂರ 


180 | 


ಅಂಬೇಡ್ಕರ್ ನಗರ ( ಎಸ್ . ಓ . ಜಿ.) ಪಾರ್ಕ್ ವಾರ್ಡ್ ನಂ .41 


ರಿ.ಸ. ನಂ .11 
0 ವಾರ್ಡ್ 

ನಂ . 41 
ಒಟ್ಟು | 


206 


PD -19 


ಆಯುಕ್ತರು 
ಮಹಾನಗರ ಪಾಲಿಕೆ, ದಾವಣಗೆರೆ 


SC - 05 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು , ಕರ್ನಾಟಕ ರಾಜ್ಯಪತ್ರ ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು- 59. 


